ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಗುರುವಾರ, ದಿನಾ೦ಕ: 4ನೇ ಫೆಬ್ರವರಿ, 2021 


ವಾಹನ ಪಾಸುಗಳನ್ನು ವಿತರಿಸುವ ಕುರಿತು 
ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು):- 
380(429) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಖಾಸಗಿ ವ್ಯಕ್ತಿಗಳಿಗೆ ವಾಹನ ಪಾಸು ನೀಡಲು ಶಿಫಾರಸ್ಸು ಮಾಡುವವರು ಯಾರು; ಈ ರೀತಿಯಾಗಿ 
ಶಿಫಾರಸ್ಸು ಮಾಡಲು ಇರಬೇಕಾದ ಅರ್ಹತೆಗಳೇನು; ಖಾಸಗಿ ವ್ಯಕ್ತಿಗಳ ವಾಹನಗಳಿಗೆ ಯಾವ ಬಣ್ಣದ 
ಪಾಸುಗಳನ್ನು ಬೀಡಲಾಗಿದೆ; 


(ಆ) ವಿಧಾನ ಮಂಡಲದ ಹಾಲಿ ಸದಸ್ಯರು ವಿಧಾನ ಸೌಧ ಪ್ರವೇಶಿಸಲು ಅನುವಾಗುವಂತೆ ವಾಹನ ಪಾಸ್‌ 
ನೀಡಲು ಶಿಫಾರಸ್ಸು ಪತ್ರ ನೀಡಿದಲ್ಲಿ, ಸದರಿ ಪತ್ರವನ್ನು ಪರಿಗಣಿಸಬಾರದು ಎಂಬುದಾಗಿ ಆದೇಶ 
ನೀಡುವವರು ಯಾರು; ಈ ಕುರಿತು ಸರ್ಕಾರದ ಕ್ರಮವೇನು; 


(ಇ) 2020ರ ಸಾಲಿನಲ್ಲಿ 296 ಖಾಸಗಿ ವ್ಯಕ್ತಿಗಳಿಗೆ ಪಾಸ್‌ ನೀಡಲು ಶಿಫಾರಸ್ಸು ಮಾಡಿದವರ ಹೆಸರು ಮತ್ತು 
ದೂರವಾಣಿ ಸಂಖ್ಯೆಯೊಂದಿಗೆ ಮಾಹಿತಿ ನೀಡುವುದು; ಯಾವ ಕಾರಣಗಳಿಗೆ ಖಾಸಗಿ ವ್ಯಕ್ತಿಗಳಿಗೆ ವಾಹನ 
ಪಾಸುಗಳನ್ನು ನೀಡಲಾಗಿದೆ; 


(ಈ) 2020ರ ಸಾಲಿನಲ್ಲಿ 296 ಖಾಸಗಿ ವ್ಯಕ್ತಿಗಳಿಗೆ ವಿತರಿಸಿದ ಪಾಸ್‌ನಲ್ಲಿ ನಮೂದಿಸಿರುವ ಸಂಖ್ಯೆ, ವಾಹನ 
ಸಂಖ್ಯೆ, ಪಾಸು ಪಡೆದ ವಾಹನ ಮಾಲಿಕರ ಮೊಬೈಲ್‌ ಸಂಖ್ಯೆಯೊಂದಿಗೆ ಯಾವ ಕಾರಣಕ್ಕಾಗಿ ಪಾಸ್‌ 
ವಿತರಿಸಲಾಗಿದೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ ನೀಡುವುದು? 


